ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು. 


' ಕರ್ನಾಟಕ ವಿಧಾನ ಪರಿಷತ್ತು 


793 (92) 
ಡಾ॥ ವೈ. ಎ ನಾರಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
20.09.2021 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರ ಪ್ಸ್‌ ಉತ್ತರ 
ಸಂ. | 
ಅ [ದೈಹಿಕ `3್ಸಣ'ಶಕ್ಷಕರನ್ನು ಸಹ ಸರ್ಕಾರದ ಆದೇಶ ``ಸಂಖ್ಯೆಇಡ 290 "ಎಸ್‌ಎಲ್‌" 2006. 


ಶಿಕ್ಷಕರೆಂದು ಪರಿಗಣಿಸುವ 
ಪ್ರಕಿಯೆ ಯಾವ ಹಂತದಲ್ಲಿದೆ 
(ಮಾಹಿತಿ 'ನೀಡುವುದುು ಈ 


ಬಗ್ಗೆ ಸಜಿವ ಸಂಪುಟದಲ್ಲಿ 
ಮಂಡಿಸಿ ಅನುಮೋದನೆ 
ಪಡೆಯಲಾಗಿದೆಯೇ; 


ದಿ:06/08/2007ರಲ್ಲಿ ಪ್ರೋ:ವೈದ್ಯನಾಥನ್‌ ವರದಿಗೆ ಅನುಮೋದನೆ ನೀಡಿದ್ದು, 
ಸದರಿ ವರದಿಯಲ್ಲಿನ 14 ಅಂಶಗಳ ಪೈಕಿ 13 ಅಂಶಗಳನ್ನು 
ಜಾರಿಗೊಳಿಸಲಾಗಿದ್ದು, ಉಳಿದ 14ನೇ ಅಂಶವಾದ ದೈಹಿಕ ಶಿಕ್ಷಣ ಶಿಕ್ಷಕರುಗಳ 
ಪದನಾಮವನ್ನು "ಸಹ ಶಿಕ್ಷಕರು” (ದೈಹಿಕ ಶಿಕ್ಷಣ) ಎಂದು ಪರಿಗಣಿಸಲು 
ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ..ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ಸಮಗ್ರವಾಗಿ ಪರಿಷ್ಕರಣೆ ಮಾಡುವ ಬಗ್ಗೆ ಇಲಾಖಾ 
ಮುಖ್ಯಸ್ಥರು ದಿನಾಂಕ:30/05/2018ರಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಈ ಬಗ್ಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಪ್ರಾಥಮಿಕ ಹಾಗೂ 
ಪೌಢ ಶಿಕ್ಷಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ:24/05/2018ರಂದು 
ಹಾಗೂ ಸರ್ಕಾರದ ಅಪರ. ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ 
ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ:23/10/2018ರಂದು ನಡೆದ ವೃಂದ 
ಪರಿಶೀಲನಾ ಸಮಿತಿ ಸಭೆಯಲ್ಲಿ ಕರಡು ನಿಯಮಗಳಲ್ಲಿ ಕೆಲವೊಂದು 
ಅಂಶಗಳನ್ನು ಸೇರ್ಪಡೆಗೊಳಿಸಲು ಹಾಗೂ ಕೆಲವು ಅಂಶಗಳನ್ನು ಕೈಬಿಡಲು 
ನಿರ್ಣಯಿಸಿ. ಕರಡು ತಿದ್ದುಪಡಿ ನಿಯಮಗಳನ್ನು ಅನುಮೋದಿಸಿರುತ್ತಾರೆ. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳ ಸಮಗ್ರ ಪರಿಷ್ಕರಣಾ ತಿದ್ದುಪಡಿ ನಿಯಮಗಳ ಕುರಿತಂತೆ ಆರ್ಥಿಕ 
ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಸಂಸದೀಯ 
ವ್ಯವಹಾರಗಳ ಇಲಾಖೆಗಳೊಂದಿಗೆ  ಸಮಾಲೋಚಿಸಲಾಗಿದ್ದು, ಆರ್ಥಿಕ 
ಇಲಾಖೆಯು ಕೆಲವು ಮಾಹಿತಿ ಒದಗಿಸುವಂತೆ ಕೋರಿದೆ. ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಸಂಸದೀಯ : ವ್ಯವಹಾರಗಳು ಮತ್ತು 
ಶಾಸನ ರಚನಾ ಇಲಾಖೆಗಳು ಕೆಲವು ಅಂಶಗಳ ಬಗ್ಗೆ ಸಲಹೆ / ಅಭಿಪ್ರಾಯ 
ನೀಡಿವೆ. 


ಈ ಕುರಿತಂತೆ ದಿನಾಂಕ:17/06/2020ರಂದು ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ ರವರ 
ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಮತ್ತು ಇತರೆ 
ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಸದರಿ ಸಭೆಯಲ್ಲಿ. ಆರ್ಥಿಕ 
ಇಲಾಖೆಯು ಕೋರಿರುವ ಮಾಹಿತಿಯನ್ನು ಒದಗಿಸಲು ಮತ್ತು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ನೀಡಿರುವ ಸಲಹೆಗಳನ್ನು 
ಅಳವಡಿಸಿಕೊಂಡು ಪರಿಷ್ಣಠ ಕರಡು ನಿಯಮಗಳನ್ನು ಸಿದ್ಧಪಡಿಸಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯ 
ಪರಿಶೋಧನೆಗೆ ಕಳುಹಿಸಲು ನಿರ್ಣಯಿಸಲಾಗಿದೆ. ಅದರಂತೆ. ಆರ್ಥಿಕ 
ಇಲಾಖೆಯು ಕೋರಿರುವ ಮಾಹಿತಿಯನ್ನು ಒದಗಿಸಿ. ಅಭಿಪ್ರಾಯ / 
ಸಹಮತಿಗಾಗಿ ಕಡತವನ್ನು ದಿನಾಂಕ: 16/02/2021ರಲ್ಲಿ ಶಿಕ್ಷಣ 
ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿದ್ದು, ಆರ್ಥಿಕ 


8 ನವಾಪಜಂಡ 'ಸಾರ್ಷ್‌ಜನಿಕ'ಶಿಕ್ಷಣ 
, ಪೇಮಕಾತಿ ನಿಯಮಗಳಿಗೆ ತಿದ್ದು ಪಡಿ ಮಾಡುವ ವಿಷ ಯಕ್ಕೆ ಭಾಗ-1ರ 
ಕ್ರಮ ಸಂಖ್ಯೆಕಿರಲ್ಲಿನ ಪೌಢ ಶಾಲೆ 5ಯ ತ ಮುಖ್ಯ ಶಿಕ್ಷಕರು / ಶಿಕ್ಷಕಿಯರು 84 
ಹುದ್ದೆ ಮತ್ತು 304 ಹುದ್ದೆಗಳು ಹಾಗೂ ಭಾಗ- 2ರಲ್ಲಿನ ಕ್ರಮ ಸಂಖ್ಯೆ 23 
ಪೌಢ ಶಾಲಾ ಸಹ ಶಿಕ್ಷಕ / ಶಿಕ್ಷಕರ ಗೇಡ್‌-2ರ 1520 ಹುದ್ದೆಗಳು 
ಹಾಗೂ ಕ್ರಮ ಸಂಖ್ಯೆ: 33ರ ದೈಹಿಕ ಶಿಕ್ಷಣ ಶಿಕ್ಷಕರು ಗೇಡ್‌- 1ರ “304 
ಹುದ್ದೆಗಳು ಮತ್ತು ಭಾಗ- 4ರ ಕ್ರಮ ಸಂಖ್ಯೆ 49ರ ಲೆಕ್ಕ ಅಧೀಕ್ಷಕರು 34 | 
ಹುದ್ದೆಗಳಿಗೆ ಸಂಬಂಧಿಸಿದಂತೆ. ಮಾಹಿತಿ y) ಸ § 
ದಾಖಲೆಗಳೊಂದಿಗೆ ಒದಗಿಸುವಂತೆ ಮತ್ತು ಈ 
ಇಲಾಖೆಯನ್ನು ಸಂಪರ್ಕಿಸುವಂತೆ ತಿಳಿಸಿ ದಿನಾಂಕ: 18/08/202iರಂರು 


| 


ಕಡತ, ಹಿಂದಿರುಗಿಸಿರುತ್ತಾರೆ. -ಈ ಸಂಬಂಧ. ಪರಿಶೀಲಿಸಿ .. ಆರ್ಥಿಕ | 
ಇಲಾಖೆಯಿಂದ ಕೋರಿರುವ ಮಾಹಿತಿಯನ್ನು ನೀಡಿ ಆರ್ಥಿಕ ಇಲಾಖೆಯ 
ಸಹಮತಿ / ಅಭಿಪ್ರಾಯ ಪಡೆದು ನಂತರ € ಅವುಗಳನ್ನು ಪರ ಷ್ಕೃತ ಕರಡು 
ನಿಯಮದಲ್ಲಿ ಅಳವಡಿಸಿಕೊಂಡು ಕರಡು ನಿಯುಮದ ಪರಿಕೋ ಪೆಗಾಗಿ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಗೆ 

ಕಳುಹಿಸಲು ಕ್ರಮವಹಿಸಲಾಗುವುದು. ನಂತರ ಅಂತಿಮವಾಗಿ ಸಚಿವ 

ಸಂಪುಟದ ಅನುಮೋದನೆ ಪಡೆದು ಕರಡು ನಿಯಮಗಳನ್ನು ಪ್ರಕಟಸಿ 

ನಿಯಮಾನುಸಾರ ಅಂತಿಮಗೊಳಿಸಲಾಗುವುದು. 

a | ಹ 
ರು 


ಶಾಲೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 957 ದೈಹಿಕ 
ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿಯಿರುವ \ 
ಭರ್ತಿಗೆ ಸರ್ಕಾರ | 331 ದೈಹಿಕ ಶಿಕ್ಷ ವಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಸ್ತಾವನೆಯು ; 
ಕ್ರಮವಹಿಸಲಾಗಿದೆಯೇ. ಪರಿಶೀಲನೆಯಲ್ತಿರುತ್ತದೆ. } 
ಕ್ರಮವಹಿಸಿದ್ದಲ್ಲಿ, ಎಷ್ಟು 
ಹುದ್ದೆಗಳನ್ನು 4 ಭರ್ತಿ 
ಮಾಡಲಾಗುವುದು; (ಮಾಹಿತಿ 
ನೀಡುವುದು) 

TT ರಲ ಕಡಾ] ರಾಜ್ಯ ಸರ್ಕಾರಿ ಫರರ'ಹೀಡಾ ಕೂ 


ಕೂಟಗಳಲ್ಲಿ ಭಾಗವಹಿಸಲು | ಕಮ ಸಂಖ್ಯೆ;4ರನ್ನಯ ಸಾರ್ವಜನಿಕ ಶಿಕ್ಷಣ ಇ ಇಲಾಖೆಯ ಹಾಗೂ ಕಾಲೇಜುಗಳ 
ವಂಚಿತರಾಗಿರುವ. ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಕರು ಸದರಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ 
ಶಿಕ್ಷಕರಿಗೆ ಸರ್ಕರದ ವತಿಯಿಂದ 
ಕ್ರೀಡಾಕೂಟ: ನಡೆಸಲು' ಸರ್ಕಾರ 
ಕ್ರಮ ಕೈಗೊಂಡಿದೆಯೇ; 

ಕ ಕೈಸಾಂದಿದ್ದಕ್ಲಿ ಮಾಹಿತಿಯನ್ನು 
ನೀಡುವುದು? 


—1 ಮ EE RE: ಸಿ 


್ಯ 


ಸಂಖ್ಯೆ: ಇಪಿ 78 ಎಲ್‌ಬಿಪಿ 2021 
ಶ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


